ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1896 
2 ಸದಸ್ಯರಹೆಸರು ಶ್ರೀ ಎಂ.ಎ.ಗೋಪಾಲಸ್ವಾಮಿ 
3 ಉತ್ತರಿಸಬೇಕಾದ ದಿನಾಂಕ : 26.03.2020 
4 ಉತ್ತರಿಸುವವರು : , ಕಾನೂನು, ಸಂಸದೀಯ ವ್ಯವಹಾರಗಳು - 
ಮತ್ತು ಶಾಸನ ರಚನೆ ಹಾಗೂ ಸಣ್ಮ 
ನೀರಾವರಿ ಸಚಿವರು 

ಕ್ರ. ಪ್ರಶ್ನೆ ಉತ್ತರ 

ಸಂ . - 

ಅ) |ಕಳೆದ 3 ವರ್ಷಗಳಲ್ಲಿ ಹಾಸನ[ಕಳೆದ 3 ವರ್ಷಗಳಲ್ಲಿ ಎಸ್‌ಸಿಪಿ & ಟಎಸ್‌ಪಿ 
ಜಿಲ್ಲೆಯಲ್ಲಿ, ಸಣ್ಣ ನೀರಾವರಿ |! ಯೋಜನೆಯಡಿ ಸಣ್ಣ ವೀರಾವರಿ & ಅಂತರ್ಜಲ 
ಇಲಾಖೆಯ ಎಸ್‌ಸಿ.ಪಿ! ಟಿ.ಎಸ್‌.ಪಿ. | ಅಭಿವೃದ್ದಿ ವಿಭಾಗ ಹಾಸನದ ವ್ಯಾಪ್ತಿಯಲ್ಲಿ 
ಯೋಜನೆಯಡಿ: ಎಷ್ಟು ಸೋಲಾರ್‌! | ಕೈಗೆತ್ತಿಕೊಳ್ಳಲಾಗಿರುವ ಕೊಳವೆ ಬಾವಿ ವಿವರ ಮತ್ತು 
ವಿದ್ಯತ್‌ ಚಾಲಿತ  ಕೊಳವೆ| ಸೋಲಾರ್‌! ವಿದ್ಯುತ್‌ ಸಂಪರ್ಕಗೊಳಿಸಿರುವ 
ಬಾವಿಗಳನ್ನು ' ನಿರ್ಮಿಸಲಾಗಿದೆ; | ವಿವರಗಳನ್ನು ಹಾಗೂ ಫಲಾನುಭವಿ ಹೆಸರು, ಗ್ರಾಮ, 
(ಫಲಾನುಭವಿ ಹೆಸರು. ಗ್ರಾಮ,| ಹೋಬಳಿ, ತಾಲ್ಲೂಕು ಮತ್ತು ಜಾತಿವಾರು ವಿವರಗಳನ್ನು 
ಹೋಬಳಿ, ತಾಲ್ಲೂಕು ಮತ್ತು| ಅನುಬಂಧದಲ್ಲಿ ನೀಡಲಾಗಿದೆ. 
ಜಾತಿವಾರು ವಿವರ ನೀಡುವುದು) 

ಆ) | ಇದಕ್ಕಾಗಿ ಸರ್ಕಾರವು ಬಿಡುಗಡೆ! ಕಳೆದ 3 ವರ್ಷಗಳಲ್ಲಿ ಎಸ್‌ಸಿಪಿ & ಟಿಎಸ್‌ವಿ 


ಮಾಡಿದ ಅನುದಾನವೆಷ್ಟು; ಖರ್ಚಾದ 
ಅನುದಾನವೆಷ್ಟು? (ಫಲಾನುಭವಿ 


ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು 
ಮತ್ತು ಜಾತಿವಾರು ವಿವರ. 
ನೀಡುವುದು) 


ಯೋಜನೆಯಡಿ ಸರ್ಕಾರವು ಬಿಡುಗಡೆ ಮಾಡಿದ 
ಅನುದಾನ & ವೆಚ್ಚದ ವಿವರಗಳು ಹಾಗೂ ಫಲಾನುಭವಿ 


ಹೆಸರು, ಗ್ರಾಮ, ಹೋಬಳಿ, ತಾಲ್ಲೂಕು ಮತ್ತು 
ಜಾತಿವಾರು ವಿವರಗಳನ್ನು ಅನುಬಂಧದಲ್ಲಿ, 
ನೀಡಲಾಗಿದೆ. 


ಕೆಡತ ಸ೦ಖ್ಯೆ: MiD 40 LCQ 2020 


fc RS 
(ಚೆ.ಸಿ.ಮಾಧುಸ್ವಾಮಿ) 


ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


ಳು 
po 
Rad 


